ಕರ್ನಾಟಕ ವಿಧಾನಸಭೆ 


ಹದಿಮೂರನೇ ವಿಧಾನಸಭೆ 
(ಹದಿನಾರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ ೦7ನೇ ಫೆಬ್ರವರಿ, 2೦13 
(ಸಮಯ: ಬೆಳಗ್ಗೆ 1೦.೦೦ ಗಂಟೆಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು | ಎರಡನೇ ಪಟ್ಟ 


ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ; ಎರಡನೇ ಪಟ್ಟ 


ಫ 2. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ | 


"2೦13ರ ಫೆಬವರಿ 4ರಂದು ವಿಧಾನಮಂಡಲದ ಉಭಯ ಸದನಗಳ 
ಸದಸ್ಯರನ್ನುದ್ಜೆ ಧೇಶಿಸಿ ದಯಪಾಲಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲ ಸೇರಿರುವ 
ವಿಧಾನಸಭೆಯ ಸದಸ್ಯರಾದ ನಾವು ಘನತೆವೆತ್ತ ರಾಜ್ಯಪಾಲರಿಗೆ 
ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ 
ಕೋರುತ್ತೇವೆ” ಎ೦ದು ಶ್ರೀ ವೀರಣ್ಣ ಚತವ ಅವರು 2೦13ರ ಫೆಬ್ರವರಿ ೩ರಂದು 
ಸೂಚಿಸಿದ ಪ್ರಸ್ತಾಪದ ಮೇಲೆ ಚರ್ಚೆ. 


3. ಗಮನ ಸೆಳೆಯುವ ಸೂಚನೆಗಳು | 


1. ಶ್ರೀಯುತರುಗಳಾದ ಹೆಚ್‌.ಡಿ. ರೇವಣ್ಣ. ಬಂಡೆಪ್ಪ ಕಾಶೆ೦ಪುರ, ಹೆಚ್‌.ಸಿ. 
ಬಾಲಕೃಷ್ಣ, ಕೆ.ಎಂ. ಶಿವಅ೦ಗೇಗೌಡ, ಸಿ.ಎಸ್‌. ಪುಟ್ಟರಾಜು, ಹೆಚ್‌. ಎಸ್‌ ಪ್ರಕಾಶ, 
ವೆಂಕಟರಾವ್‌ ನಾಡಗೌಡ ಮತ್ತು ಸುನೀಲ್‌ ವಿ. ಹೆಗಡೆ ಅವರುಗಳು ಹಾಸ ಚ ಜಿಲ್ಲೆಯ 
ಹೇಮಾವತಿ ಕೊಳ್ಳ ಪ್ರದೇಶದ ಕಾಮಗಾರಿಗಳಗೆ ಹೆಚ್ಚಿನ ಅನುದಾನ ನೀಡುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


2. ಶ್ರೀ ಗೂಳಹಟ್ಟ ಡಿ. ಶೆಂಖರ್‌ ಅವರು ಹೊನಾ ್ನವಳ್ಳ ಏತ ನೀರಾವರಿ ಯೋಜನೆಯ 
ಮೂಲಕ ಹೊಸದುರ್ಗ ತಾಲ್ಲೂಕಿನ ಬಲ್ಲಾಳ ಸಮುದ್ರ ಕೆರೆಗೆ ನೀರನ್ನು ಹರಿಸುವ ಬಗ್ಗೆ 
ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಸೈಯದ್‌ ಯಾಸಿನ್‌ ಅವರು ಓಪೆಕ್‌ ನೆರವಿನ ರಾಯಚೂರಿನ ರಾಜೀವ್‌ 
ಗಾಂಧಿ ಸೂಪರ್‌ ಸ್ಟೆಷಾಅಟ ಆಸ್ಪತ್ರೆಗೆ. ಅನುದಾನ ಜಡುಗಡೆಯಾಗಿದ್ದರೂ, 
ಇದುವರೆವಿಗೂ ಕಾರ್ಯಾರಂಭವಾಗಓಿರುವ ಬಗ್ಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ 
ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ.. 


ಎರು. 
4. ಶ್ರೀ ಗೂಳಹಟ್ಟ ಡಿ.ಶೇಖರ್‌ ಅವರು ರಾಜ್ಯದಲ್ಲಿ ಸಮರ್ಪಕವಾಗಿ ವಿದ್ಯುತ್‌ 
ಸರಬರಾಜು ಆಗದಿರುವ ಕಾರಣ ಉಂಟಾಗುತ್ತಿರುವ ತೊಂದರೆ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


೮. ಶ್ರೀ ನೆ.ಲ ನರೇಂದ್ರಬಾಬು ಅವರು ರಾಜ್ಯದಲ್ಲ ಅಕ್ಕಿ ಮತ್ತು ರಾಗಿ ಬೆಲೆ ಗಗನಕ್ಕೆ 
ಏರುತ್ತಿರುವುದರಿಂದ ಸಾಮಾನ್ಯ ಜನರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ 
ಆಹಾರ ಮತ್ತು ನಾಗರೀಕ ಸರಬರಾಜು ಸಚಿವರ ಗಮನ ಸೆಳೆಯುವುದು. 

6. ಶ್ರೀ ಎನ್‌.ಹೆಚ್‌. ಶಿವಶ೦ಕರರೆಡ್ಡಿ ಅವರು ರಾಜ್ಯದಲ್ಲ ಸರ್ಕಾರಿ ಗ್ರಂಥಾಲಯಗಳಲ್ಲ 
ಗೌರವ ಧನದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಗ್ರ೦ಥಪಾಲಕರನ್ನು 
ಖಾಯಂಗೊಳಸುವ ಬಣ್ಣಿ ಮಾನ್ಯ ಸಾರ್ವಜನಿಕ ಗ್ರಂಥಾಲಯ,ಸಣ್ಣ ಉಳತಾಯ 
ಹಾಗೂ ಲಾಟರಿ, ಪಶುಸಂಗೋಪನೆ ಸಚಿವರ ಗಮನ ಸೆಳೆಯುವುದು. 

7. ಶ್ರೀಯುತರಾದ  ಏನ್‌.ಹೆಚ್‌.ಶಿವಶ೦ಕರರೆಡ್ಡಿ, ಎನ್‌.ಸಂಪಂಗಿ ಮತ್ತು 
ಕೆ. ವೆಂಕಟಸ್ವಾಮಿ ಅವರುಗಳು ಕರ್ನಾಟಕ ರಾಜ್ಯದ ಕೆಲವು ಬರಪೀಡಿತ ಅಲ್ಲೆಗಳಾದ 
ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಲ್ಲೆಗಳಗೆ ಎತ್ತಿನಹೊಳೆ 
ಯೋಜನೆಯನ್ನು ಪ್ರಾರಂಭ ಮಾಡುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ 
ನೀರಾವರಿ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಎಂ.ಟ. ಕೃಷ್ಣಪ್ಪ ಅವರು ರಾಜ್ಯದಲ್ಲ ಕೊಬ್ಬರಿಗೆ ಇರುವ ಬೆಂಬಲ ಬೆಲೆಯನ್ನು 
ಹೆಚ್ಚಿಸಲು ಹಾಗೂ ಕೊಬ್ಬರಿಗೆ ವಿಧಿಸಲಾಗಿರುವ ಮಾರಾಟ ತೆರಿಗೆಯನ್ನು 
ಕಡಿಮೆಗೊಳಸುವ ಬಗ್ಗೆ ಮಾನ್ಯ ಹಜ್‌ ಮತ್ತು ವಕ್ತ್‌ ಹಾಗೂ ಕೃಷಿ ಮಾರುಕಟ್ಟೆ 
ಸಚಿವರ ಗಮನ ಸೆಳೆಯುವುದು. 

೦. ಶ್ರೀ ಎಸ್‌.ಆರ್‌. ಮಹೇಶ್‌ ಅವರು ಮೈಸೂರು ನಗರದಲ್ಲಿ ಶಿಕ್ಷಣ ಇಲಾಖೆಗೆ 
ಸೇರಿದ ಎ೦.ಟ.ಎಸ್‌. ಕನ್ನಡ ಶಾಲೆಯ ಜಾಗವನ್ನು ಖಾಸಗಿ ಆಶ್ರಮಕ್ಕೆ 
ನೀಡಿರುವುದರಿಂದ ಸ್ಥಳೀಯ ವಿದ್ಯಾರ್ಥಿಗಳಗೆ ತೊ೦ದರೆಯುಂಟಾಗಿರುವ ಬಗ್ಗೆ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


10. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಜಲ್ಲೆಯ ಹೊಳೆನರಸೀಪುರ ಪಟ್ಟಣ 
ಕಡವಿನ ಕೋಟೆ ಗ್ರಾಮದಲ್ಲಿ ಹೇಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸುವ 
ಸೇತುವೆಗಾಗಿ ಹಾಗೂ ಹಾಗೂ ಹೊಳೆನರಸೀಪುರ ವರ್ತುಲ ರಸ್ತೆ ನಿರ್ಮಾಣಕ್ಷಾಗಿ 
ರೈತರಿಂದ ಭೂಮಿಯನ್ನು ಪಡೆದು ಆ ಸಂಬಂಧ ಭೂಸ್ತಾಧೀನ ದರ ನಿಗದಿಪಡಿಸುವಲ್ಲ 
ತಾರತಮ್ಯ ಮಾಡಿರುವುದರಿಂದ ಬ್ಯಾರೇಜ್‌ ನಿರ್ಮಾಣ ಕಾರ್ಯವು ಸ್ಥಗೀತವಾಗಿರುವ 
ಬಗ್ಗೆ ಹಾಗೂ ಭೂ ಪರಿಹಾರ ನೀಡುವ ಬಗ್ಗೆ ಮಾನ್ಯ ಉಪ ಮುಖ್ಯಮಂತ್ರಿ (ಕಂದಾಯ. 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌)ಯವರ ಗಮನ ಸೆಳೆಯುವುದು. 


11. ಶ್ರೀಯುತರಾದ ಹೆಚ್‌.ಡಿ. ರೇವಣ್ಣ, ಬಂಡೆಪ್ಪ ಕಾಶೆಂಪುರ್‌. ಹೆಚ್‌.ಸಿ. ಬಾಲಕೃಷ್ಣ. 
ಕೆ.ಎಂ. ಶಿವಅಂಗೇಗೌಡ, ಸಿ.ಎಸ್‌. ಪುಟ್ಟರಾಜು. ಹೆಚ್‌.ಎಸ್‌. ಪ್ರಕಾಶ್‌, ವೆಂಕಟರಾವ್‌ 
ನಾಡಗೌಡ ಮತ್ತು ಸುನೀಲ ವಿ ಹೆಗಡೆ ಅವರುಗಳು ಕರ್ನಾಟಕ ಹಾಲು 
ಮಹಾಮಂಡಳಯ ಪಶು ಆಹಾರ ಕಚ್ಚಾ ಸಾಮಾಗ್ರಿಯ (ಸಿ.ಎಸ್‌.ಡಿ.ಓ.ಸಿ) 
ಖರೀದಿಯಲ್ಲಿ ನಡೆದಿರುವ ಅವ್ಯವಹಾರಗಳ ಬಗ್ಗೆ ಯುವಜನ ಸೇವಾ, ಕ್ರೀಡಾ ಮತ್ತು 
ಸಹಕಾರ ಸಚಿವರ ಗಮನ ಸೆಳೆಯುವುದು. 

ಮು.ತಿ.ಮೋ.. 


ಇಡಿ. 


12. ಕ್ರೀ ಎಚ್‌. ಗೋಪಾಲ ಭಂಡಾರಿ ಅವರು ಚಾರಾ ಗ್ರಾಮ ಕಾರ್ಕಳ ತಾಲ್ಲೂಕು 
ಸರ್ವೆ ನ೦ಬರ್‌ 1೦5ನ್ನು ಅರಣ್ಯ ಎಂದು ಅರಣ್ಯ ಇಲಾಖೆ ಮತ್ತು ವನ್ಯ ಜೀವಿ 
ಇಲಾಖೆ ಕಂದಾಯ ಲಾಭಿ ತಪ್ಪಾಗಿ ಪತ್ರ ಬರೆದು ಸಾವಿರಾರು ಕುಟುಂಬಕ್ಕೆ 
ತೊಂದರೆಯಾಗಿರುವ ಬಣ್ಣಿ ಮಾನ್ಯ ಉಪ ಮುಖ್ಯಮಂತ್ರಿ (ಕಂದಾಯ, 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌)ಯವರ ಗಮನ ಸೆಳೆಯುವುದು. 


4. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು ವಿಷಯದ 
ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಶ್ರೀಕಾಂತ ಕುಲಕರ್ಣಿ. ಡಾ! ಸಾರ್ವಭೌಮ ಬಗಲ ಮತ್ತು 
ಶಿವರಾಜ್‌ ಎಸ್‌. ತಂಗಡಗಿ ಇವರುಗಳು ಮಹಾರಾಷ್ಟ್ರ ರಾಜ್ಯದಿ೦ದ ಕೃಷ್ಣ ಹಾಗೂ 
ಬೀಮಾ ನದಿಗಳಗೆ ನೀರನ್ನು ಬಡಿಸುವ ಕುರಿತು ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಡಾ! ಸೌರ್ವಭೌಮ ಬಗಲ, ಎನ್‌. ಸಂಪಂಗಿ, ಶಿವರಾಜ್‌ 
ತಂಗಡಗಿ, ಗೂಳಹಟ್ಟ ಶೇಖರ್‌ ಹಾಗೂ ಇತರರು ರಾಜ್ಯದ ಪರಿಶಿಷ್ಟ ಜಾತಿ. ಪರಿಶಿಷ್ಟ 
ಪಂಗಡ ಮತ್ತು ಹಿಂದುಳದ ವರ್ಗಗಳ ವಸತಿ ನಿಲಯಗಳಲ್ಲಿ ಮೂಲಭೂತ ಸೌಕರ್ಯ 
ಕೊರತೆ ಮತ್ತು ಅಪೌಷ್ಠಿಕ ಆಹಾರ ಪೂರೈಕೆ ವಿಚಾರದಲ್ಲಿ ನೀಡಿರುವ ಸೂಚನೆಯ 
ಬಗ್ಗೆ ಚರ್ಚೆ. 


ಮಿ. ಓಂಪ್ರಕಾಶ 
ಕಾರ್ಯದರ್ಶಿ 


RN 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
A) 


